ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಬುಧವಾರ. ದಿನಾ೦ಕ 2೨5ನೇ ನವೆಂಬರ್‌, ೨೦15 
(ಸಮಯ: ಬೆಳಗ್ಗೆ 1.೧೦೦ ಗಂಟೆಗೆ) 


11 ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿಂದ ಎಂ. ಕಾರಜೋಳ. ಹೆಚ್‌.ಡಿ. ಕುಮಾರಸ್ವಾಮಿ. 
ವೈ.ಎಸ್‌.ವಿ. ದತ್ತಾ. ಜ.ಆರ್‌. ಪಾಟೀಲ್‌. ಜ. ರಾಮಕೃಷ್ಣ ಮತ್ತು ಮಾಅಕಯ್ಯ ವಿ. ಗುತ್ತೇದಾರ್‌ 
ಹಾಗೂ ಇತರರು - ರಾಜ್ಯದಲ್ಲನ ಬರಗಾಲ. ರೈತರ ಸಂಕಷ್ಟಗಳ ಬಗ್ಗೆ ಮುಂದುವರೆದ ಚರ್ಚೆ 


ಹಾಗೂ ಸರ್ಕಾರದ ಉತ್ತರ. 
2೨. ಶಾಸನ ರಚನೆ 


1.ವಿಧೇಯಕಗಳನ್ನು ಪರ್ಯಾಲೋಜಟಚಿಸುವುದು ಹಾಗೂ ಅಂಗೀಕರಿಸುವುದು 
1. ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ವಿಧೇಯಕ, 2೨೦15 
ಶ್ರೀ ಹೆಚ್‌.ಕೆ. ಪಾಟೀಲ್‌ ( ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು) ಅವರು:- 


ಅ)2೦15ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಟೋಜಿಸಬೇಕೆ೦ಂದು ಸೂಚಿಸುವುದು: 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಅರಣ ಡಿ, 2೨೦15 
ಶ್ರೀ ಬ. ರಮಾನಾಥ ಕೈ (ಅರೆ ಣ್ಯು, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು) ಅವರು:- 


ಅ)2೦15ನೇ ಸಾಅನ ಕರ್ನಾಟಕ ಅರಣ ಣ್ಯ (ಅಡಡ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವು 
ಆ)ಹಾಗೂ ವಿಧೇಯಕವನ್ನು ನಾಸ ಯೆ ಸೂಚಿಸುವುದು. 


3. ಕರ್ನಾಟಕ ನಗರಾಭವ್ಯ ದಿ ಪ್ರಾಧಿಕಾರಗಳ (ತಿದುಪಡಿ)ವಿಧೇಯಕ, 2೦1೮ 
ಪ್ರೀ ವಿನಯಕುಮಾರ್‌ ಸೂಕ ನಗರಾಜವೃದ್ಧಿ ಸವರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಸ ಪ್ರಾಧಿಕಾರಗಳ (ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಜಚಸಬೇಕೆ೦ದು ಸೂಚಿಸುವು 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ. 


ಬ್ಲ 


| 3. ವರದಿಯನ್ನೊಪ್ಪಿಸುವುದು 


1. ಶ್ರೀ ಎನ್‌.ವೈ. ಗೋಪಾಲಕೃಷ್ಣ (ಅಧ್ಯಕ್ಷರು, ಅಂದಾಜುಗಳ ಸಮಿತಿ) ಅವರು - ೨೦14-15ನೇ ಸಾಅನ 
ಅಂದಾಜುಗಳ ಸಮಿತಿಯ ನಾಲ್ಕನೇ ವರದಿಯನ್ನೊಪ್ಲಿಸುವುದು. 


2. ಡಾ:ಎ.ಬ. ಮಾಲಕರೆಡ್ಡಿ (ಅಧ್ಯಕ್ಷರು, ಅಧೀನ ಶಾಸನ ರಚನಾ ಸಮಿತಿ) ಅವರು -- 2೦14-15ನೇ 
ಸಾಅನ ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ನಲವತ್ಕ್ಯರನೇ 
ಅನುಸರಣಾ ವರದಿಯನ್ನೊಪ್ಲಿಸುವುದು. 


4. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತೆಂಟನೇ ಪಟ್ಟ 

ಆ) ದಿನಾಂಕ:೭2೦.1.೭೦15ರ ೭5ನೇ ಪಟಲಯುಂದ ; ಗ್ರಾಮೀಣಾಭಿವೃದ್ದಿ ಮ 'ಪಂಚಾಯತ್‌ 
ವರ್ಗಾವಣೆಯಾದ ಶೀ ಎಸ್‌.ಚಿಕಮೊದು ಅವರ ರಾಜಿ ಸಚವೆರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: diy 

ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು - ಇಪ್ಪತ್ತೆಂಟನೇ ಪಟ್ಟ 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ. ಐ.ಎಸ್‌. ಪಾಟೀಲ(ನಡಹಳ್ಳ). ವೈ.ಎಸ್‌.ವಿ. 
ದತ್ತಾ. ಕೆ.ಎಂ. ಶಿವಅಂಗೇಗೌಡ. ಕೆ.ಆರ್‌. ರಮೇಶ್‌ಕುಮಾರ್‌ ಹಾಗೂ 
ಇತರರು - ಮಹದಾಂ ಉಪಯೋಜನೆಯಿಂದ ಕಳಸಾ-ಬಂಡೂರಿ ಯೋಜನೆಯನ್ನು 
ಕೂಡಲೇ ಜಾರಿಗೊಳಸುವ ಬಗ್ಗೆ ಚರ್ಚಿಸುವುದು. 


2. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ. ವಿ.ಸುನೀಲ್‌ಕುಮಾರ್‌. ವಿಶ್ವೇಶ್ವರ ಹೆಗಡೆ ಕಾಗೇರಿ. 


ಗೊವಿ೦ದ ಎ೦. ಕಾರಜೋಳ ಹಾಗೂ ಇತರರು -- ರಾಜ್ಯದಲ್ಲ ಇತ್ತೀಚೆಗೆ ನಡೆದ ಕೊಲೆ. 
ಅತ್ಯಾಚಾರ. ಅಪಹರಣ. ದರೋಡೆ ಹಾಗೂ ಕೋಮು ಗಲಭೆಗಳ೦ದ ಅಮಾಯಕ ಜನರು 
ಮೃತಪಟ್ಟದ್ದು. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರುವ ಬಗ್ಗೆ ಚರ್ಚಿಸುವುದು. 


3. ಶ್ರೀಯುತರುಗಳಾದ ಕೆ.ಎಂ. ಶಿವಆ೦ಗೇಗೌಡ. ಹೆಚ್‌.ಡಿ. ರೇವಣ್ಣ. ಜಸು: ದತ್ತಾ 
ಹಾಗೂ ಇತರರು - ಹಾಸನ ಜಲ್ಲೆಯ ಅರಸೀಕೆರೆ ತಾಲ್ಲೂಕು ವ್ಯಾಪ್ತಿಯಲ್ಲ "ಬಹುಗ್ರಾಮ" 
ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ಪೂರ್ಣಗೊಳಸುವ ಬಗ್ಗೆ 
ಚರ್ಚಿಸುವುದು. 


4. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ. ಹಾಲಾಡಿ ಶ್ರೀನಿವಾಸ ಶೆಟ್ಟ ಹಾಗೂ 


ಸ್‌. ತಿಪ್ಪೇಸ್ವಾಮಿ ಅವರುಗಳು ರಾಷ್ಟ್ರೀಕೃತ ಹಾಗೂ ಷೆ ಷೆಡ್ಯೂಲ್‌ ಬ್ಯಾಂಕ್‌ಗಳು ಟ್ರ್ಯಾಕ್ಟರ್‌ 
ಬ; ಕಂಪನಿಗಳಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯ೦ದ ರೈತರಿಗೆ ಒತ್ತಾಯ 
ಪೂರ್ವಕವಾಗಿ ಹಾಗೂ ಅನಾವಶ್ಯಕವಾಗಿ ಟ್ರ್ಯಾಕ್ಟರಿನ ಮೂಲ ಬೆಲೆಗಿಂತ ದುಪ್ಪಟ್ಟು ಬೆಲೆಗೆ 
ಸಾಲ ಕೊಡಿಸಿಕೊಡುವುದರ ಮೂಲಕ ಮಾರಾಟ ಮಾಡಿ ವಂಚನೆ ಮಾಡುತ್ತಿರುವ ಬಗ್ಗೆ 
ಚರ್ಚಿಸುವುದು. 


—G-— 


. ಶ್ರೀಯುತರುಗಳಾದ ಎಂ.ಟ. ಕೃಷ್ಣಪ್ಪ. ಶೆ. ಷಡಕ್ಷರಿ. ಎಂ.ಜೆ. ಅಪ್ಪಾಜ, ಬ.ಬ. ನಿಂಗಯ್ಯ 


ಹಾಗೂ ಇತರರು -. ತುಮಕೂರು ಜಲ್ಲೆ ಚಿಕ್ಕನಾಯಕನಹಳ್ಳ ತಾಲ್ಲೂಕು ಹುಳಯಾರು 
ಹೋಬಳ ಅಂಬಾಪುರ ಗ್ರಾಮದ ಸರ್ವೆ ನಂ:46ರ ಅರಣ್ಯ ಪ್ರದೇಶವನ್ನು ಅಕ್ರಮವಾಗಿ 
ಮಂಜೂರು ಮಾಡಿರುವ ಬಗ್ಗೆ ಚರ್ಚೆ ನಡೆಸುವುದು. 


| 6. ಗಮನ ಸೆಳೆಯುವ ಸೂಚನೆಗಳು | 


ಶ್ರೀ ಹೆಚ್‌.ಡಿ. ರೇವಣ್ಣ ಹಾಗೂ ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರುಗಳು -- ರಾಜ್ಯದಲ್ಲ 
ಅಕಾಅಕ ಮಳೆಯಿಂದ ರೈತರು ಬೆಳೆದ ರಾಗಿ ಮತ್ತು ಮೆಕ್ಕೆ ಜೋಳದ ಬೆಳೆಗಳಗೆ 
ಹಾನಿಯಾಗಿದ್ದು. ತುರ್ತಾಗಿ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಲ್ಲೆ ಸಕಲೇಶಪುರ ತಾಲ್ಲೂಕಿನ 


ವ್ಯಾಪ್ಟಿಯಲ್ಲ ಬರುವ ಬೆ೦ಗಳೂರು-ಜಾಲ್ಲೂರು ರಾಜ್ಯ ಹೆದ್ದಾರಿ 8೮ರಲ್ಲ ಎಸ್‌ಹೆಚ್‌ಡಿಪಿ 2ನೇ 
ಹಂತದ ಕಾಂಕ್ರೀಟ್‌ ರಸ್ತೆ ಅಭಿವೃದ್ಧಿಗೆ. ಅನುದಾನ ಜಡುಗಡೆಯಾಗಿದ್ದರೂ ಅರಣ್ಯ 
ಇಲಾಖೆಯವರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಗುರು ಪಾಟೀಲ ಶಿರವಾಳ ಅವರು - ಕೃಷ್ಣಾ ಮೇಲ್ದಂಡೆ ಯೋಜನೆಯ ನಾರಾಯಣ 


ಎಡದಂಡೆ ನಾಲೆಗೆ 14 ದಿನಗಳು ನೀರು ಹರಿಸಲು ಮಾನ್ಯ ಭಾರಿ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಂ. ರಾಜಣ್ಣ ಅವರು - ಚಿಕ್ಕಬಳ್ಳಾಪುರ ಜಲ್ಲೆಯ ವಿಧಾನಸಭಾ ಕ್ಷೇತ್ರಗಳಗೆ ತಲಾ ೮.೦೦ 


ಕೋಟಗಳ ಅನುದಾನ ಮಂಜೂರಾಗಿದ್ದು ಹಣ ಅಐಡುಗಡೆಯಾಗದೆ ಕಾಮಗಾರಿಗಳು 
ಪ್ರಾರಂಭವಾಗದಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


- ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಮಂಡ್ಯ ಜಲ್ಲೆ ನಾಗಮಂಗಲ ತಾಲ್ಲೂಕು ಚೀಣ್ಯ 


ಹೋಖಬಳಯ ಸೋಮನಹಳ್ಳಯಲ್ಲ ಮೊರಾರ್ಜ ವಸತಿ ಶಾಲೆಯ ಕಟ್ಟಡ ಕಾಮಗಾರಿಯನ್ನು 
ಪೂರ್ಣಗೊಳಸಲು ಅನುದಾನ ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪಿ. ಸುನಿಲ್‌ಕುಮಾರ್‌ ಅವರು -- ರಾಜ್ಯದಲ್ಲ ನಿಗದಿತ ಮದ್ಯ ಮಾರಾಟದ ಗುರಿ 


ತಲುಪದ ಮದ್ಯದಂಗಡಿ ಮಾಅೀಕರಿಗೆ ದಂಡ ವಿಧಿಸಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಮಾನ್ಯ 
ಅಬಕಾರಿ ಮತ್ತು ಮುಜರಾಯಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಬ.ಬ. ನಿಂಗಯ್ಯ ಅವರು - ಬೆಂಗಳೂರಿನ ಕತ್ತರಿಗುಪ್ಪೆಯ ಹಾಗೂ ಸುತ್ತಮುತ್ತಅನ 
ಬಡಾವಣೆಯ ನಿವಾಸಿಗಳು ಒಳಚರಂಡಿ ನೀರನ್ನು ಅನಧಿಕೃತವಾಗಿ ರಾಜಕಾಲುವೆಗೆ 
ಚಡುತ್ತಿರುವುದರಿ೦ದ ಸಾರ್ವಜನಿಕರಿಗೆ ತೊಂದರೆಯುಂಬಾಗುತ್ತಿರುವ ಹಾಗೂ 
ಅನಧಿಕೃತವಾಗಿ ರಾಜಕಾಲುವೆ ಜಾಗವನ್ನು ಅತಿಕ್ರಮಿಸಿಕೊಂಡಿರುವ ಬಗ್ಗೆ ಮಾನ್ಯ 
ಬೆ೦ಗಳೂರು ನಗರಾಭವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಎಚ್‌. ಶ್ರೀನಿವಾಸ್‌ ಅವರು - ತರೀಕೆರೆ ವಿಧಾನಸಭಾ ಕ್ಷೇತ್ರದ ಕೆ೦ಚಿಕೊಪ್ಪ. 


ಮಾಳಕೊಪ್ಪ. ಮ೦ಡರಹಳ್ಳ. ಮಠದಹಳ್ಳಿ ಹಾಗೂ ದೊಡ್ಡಕು೦ದೂರು ಗ್ರಾಮಗಳ ಮನೆ ಮತ್ತು 
ನಿವೇಶನಗಳಗೆ ಇ-ಸ್ವತ್ತು ಯೋಜನೆಯಡಿ ನಮೂನೆ-೨ ಮತ್ತು ನಮೂನೆ-11ಎ ನೀಡದಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


೨. 


ಮ 


ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು - ಪಾಂಡವಪುರ ತಾಲ್ಲೂಕಿನ ತೋಣ್ಣೂರು ಕೆರೆ ಮತ್ತು 
ಮೇಲುಕೋಟೆ ಬೆಟ್ಟವನ್ನು ಪ್ರವಾಸೋದ್ಯಮವಾಗಿ ಸಮಗ್ರ ಅಭಿವೃದ್ಧಿಪಡಿಸಲು ಶಾಸಕರ 
ಅಧ್ಯಕ್ಷತೆಯಲ್ಲ ಮೇಲುಕೋಟೆ ಅಭಿವೃದ್ಧಿ ಪ್ರಾಧಿಕಾರವನ್ನು ಪುನರ್‌ ರಚಿಸುವ ಖಗ್ಗೆ ಮಾನ್ಯ 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


- ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರು - ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ 


ಸೋಗಾನೆ. ತುಪ್ಪೂರು. ಕೋಹಳ್ಳ. ಮುದ್ದಿನಕೊಪ್ಪ. ಬೇಡರ ಹೊಸಹಳ್ಳ. ಹನುಮಂತಾಪುರ 
ಮತ್ತು ಸನ್ಯಾಸಿಕೊಡಮಗ್ಗೆ ಗ್ರಾಮ ಪ೦ಚಾಯ್ದಗಳಗೆ ಸ್ವಂತ ಕಟ್ಟಡಗಳಲ್ಲದೆ ಹಾಗೂ ಸೂಕ್ತ 
ಮೂಲಭೂತ  ಸೌಕರ್ಯಗಅಲ್ಲದೆ ವಿವಿಧ ಯೋಜನೆಗಳ ಕಾಯಂನಿರ್ವಹಣಿಗೆ 
ತೊ೦ದರೆಯುಂಟಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ. ಎಂ.ಟಿ. ಕೃಷ್ಣಪ್ಪ. ಐ.ಟಿ. ನಿಂಗಯ್ಯ. 


ಪಿಳ್ಳಮುನಿಶಾಮಪ್ಪ ಹಾಗೂ ಡಾ: ಕೆ. ಶ್ರೀನಿವಾಸಮೂರ್ತಿ ಅವರುಗಳು -- ರಾಮನಗರ ಜಲ್ಲೆ 
ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ ಗ್ರಾಮದಲ್ಲ ಕರ್ನಾಟಕ ಹಾಲು ಮಹಾ ಮಂಡಳ 
ವತಿಯಿಂದ ಹಾಲು ಸಂಸ್ಥರಣಾ ಘಟಕ ಮತ್ತು ಹಾಅನ ಪುಡಿ ಘಟಕದ ನಿರ್ಮಾಣದ 
ತಾಂತ್ರಿಕ ಉಪಕರಣಗಳ ಖರೀದಿ ಸಂಬಂಧ ಟೆಂಡರ್‌ ಪ್ರಕ್ರಿಯೆಯಲ್ಲ ಆಡಳತ ಮಂಡಳಆಯ 
ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕಾನೂನು ಬಾಹಿರವಾಗಿ ಕೆ.ಟ.ಟ.ಪಿ. ಕಾಯ್ದೆಯನ್ನು 
ಉಲ್ಲಂಘಿಸಿ ನಷ್ಟವುಂಟು ಮಾಡಿರುವ ಬಗ್ಗೆ ತನಿಖೆ ನಡೆಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


: ಡಾ: ಎ.ಜ. ಮಾಲಕ ರೆಡ್ಡಿ ಅವರು - ಜನದಟ್ಟಣೆ ಹೆಚ್ಚಾಗಿರುವ ಯಾದಗಿರಿ ಪಟ್ಟಣದಲ್ಲ 


ಸಂಚಾರಿ ಪೊಲೀಸ್‌ ಠಾಣೆ. ಗಂಜ್‌ ಪ್ರದೇಶಕ್ಕೆ ಪ್ರತ್ಯೇಕ ಪೊಲೀಸ್‌ ಠಾಣಿ ಹಾಗೂ ಜಲ್ಲಾ 
ಕೇಂದ್ರಕ್ಕೆ ಮಹಿಳಾ ಪೊಲೀಸ್‌ ಠಾಣೆಗಳನ್ನು ಪ್ರಾರಂಭಸುವ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 


.ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು - ಮಾಲೂರು ತಾಲ್ಲೂಕಿನ ದಿನ್ನಹಳ್ಳ. 


ಅರಮಾಕನಹಳ್ಳ. ತಾಳಕು೦ಟೆ ಹಾಗೂ ರಾಂಪುರ ಗ್ರಾಮಗಳಲ್ಲನ ರೈತರ ಜಮೀನುಗಳಗೆ 
ಎಲ್ಲಾ ರೀತಿಯ ಸರ್ಕಾರಿ ದಾಖಲೆಗಳದ್ದರೂ ಸಹ. ಜಮೀನುಗಳನ್ನು 
ಸ್ಥಾಧೀನಪಡಿಸಿಕೊಳ್ಳುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಅವರು  : ಮೈಸೂರು ಜಲ್ಲೆ ಕೆ.ಆರ್‌. ನಗರ ತಾಲ್ಲೂಕಿನ ಶ್ರೀರಾಮ 


ಸಹಕಾರ ಸಕ್ಕರೆ ಕಾರ್ಬಾನೆಯನ್ನು ಪುನರಾರಂಭಸುವ ಖಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಆ. ಸುರೇಶ್‌ ಬಾಬು ಅವರು : ಚಿಕ್ಕ್ಷನಾಯಕನಹಳ್ಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ಲಿಯ 


ಜಾನಕಲ್ಲು ಗ್ರಾಮದಲ್ಲ ಬಸವ ವಸತಿ ಯೋಜನೆಯಡಿಯಲ್ಲ ಅನರ್ಹ ಫಲಾನುಭವಿಗಳನ್ನು 
ಆಯ್ಕೆ ಮಾಡಿರುವ ಇಲಾಖಾ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಎಸ್‌. ಶಿವಶ೦ಕರ್‌ ಅವರು - ಹರಿಹರ ನಗರದ ಒಳಚರಂಡಿ ಕಾಮಗಾರಿಗಳನ್ನು 


ಶೀಘ್ರವಾಗಿ ಪೂರ್ಣಗೊಳಸಲು ಹಾಗೂ ಹೊಸದಾಗಿ ಸೇರ್ಪಡೆಯಾದ ಗ್ರಾಮಗಳಗೆ ಮತ್ತು 
ಪುರಸಭೆಗಳಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಸುವ ಬಗ್ಗೆ ಮಾನ್ಯ ಪೌರಾಡಳತ. 
ಸ್ಥಳೀಯ ಸ೦ಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಲಸ೦ಖ್ಯಾತರ ಕಲ್ಯಾಣ ಮತ್ತು 
ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


17. 


ಜ್ರ 


ಶ್ರೀ ನಾರಾಯಣಗೌಡ ಅವರು - ಕೆ.ಆರ್‌.ಪೇಟೆ ತಾಲ್ಲೂಕು ಬೂಕನಕೆರೆ ಹೋಬಳ 
ಬಣ್ಣೇನಹಳ್ಳ ಗ್ರಾಮದಲ್ಲಿ ಫೇವರೀಟ್‌ ಕಂಪನಿಯ ಮೆಗಾ ಫುಡ್‌ ಪಾರ್ಕ್‌ ನಿರ್ಮಾಣ 
ಮಾಡಲು ಮಂಜೂರಾತಿ ನೀಡಿದ್ದರೂ. ಕಾಮಗಾರಿ ಪ್ರಾರಂಭವಾಗದಿರುವ ಬಗ್ಗೆ ಮಾನ್ಯ 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


-ಶ್ರೀ ಅ. ಸುರೇಶ್‌ಗೌಡ ಅವರು - ತುಮಕೂರು ತಾಲ್ಲೂಕು ಡಿ. ಕೊರಟಗೆರೆ ಗ್ರಾಮದ 


ಸರ್ಕಾರಿ ಗೋಮಾಳ ಸರ್ವೆ ನಂ:84ಲ್ಲಿ ಆಶ್ರಯ ಯೋಜನೆಯಡಿಯಲ್ಲ ದಅತರಿಗೆ 
ಮೀಸಲಟ್ಟ 33 ಗುಂಟೆ ಜಮೀನನ್ನು ಒತ್ತುವರಿದಾರರಿ೦ದ ತೆರವುಗೊಳಸುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌. ಭೀಮಾ ನಾಯ್ಕ ಅವರು - ಬಳ್ಳಾರಿ ಅಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣ ಹಾಗೂ 


ಸುತ್ತಮುತ್ತಅನ ಗ್ರಾಮಗಳಗೆ ತುಂಗಭದ್ರಾ ನದಿಯ೦ದ ಕುಡಿಯುವ ನೀರಿನ ಯೋಜನೆಯ 
ಪ್ರಸ್ನಾವನೆಗೆ ಆಡಳತಾತ್ಕಕ ಅನುಮೋದನೆ ನೀಡಿ ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ಸೀರಾವರಿ ಸಚಿವರ ಗಮನ ಸೆಳೆಯುವುದು. 


2೦. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು - ರಾಜ್ಯದಲ್ಲಿ ಬೆರಳಚ್ಚು ಮತ್ತು ಶೀಘ್ರಅಪಿ 


ತರಬೇತಿ ನೀಡುತ್ತಿರುವ ವಾಣಿಜ್ಯ ಶಿಕ್ಷಣ ಸ೦ಸ್ಥೆಗಳಗೆ ಸಮಾಜ ಕಲ್ಯಾಣ ಹಾಗೂ ಇನ್ನಿತರ 
ಇಲಾಖೆಗಳ ವತಿಯಿ೦ದ ಕಂಪ್ಯೂಟರ್‌ ತರಬೇತಿಯನ್ನು ಪಡೆಯುವ ವಿದ್ಯಾರ್ಥಿಗಳಗೆ 
ನೀಡಲಾಗುತ್ತಿದ್ದ ಭತ್ಯೆವನ್ನು ಸ್ಥಗಿತಗೊಳಸಿರುವುದು ಹಾಗೂ ಕಂಪ್ಯೂಟರ್‌ ಪರೀಕ್ಷಾ 
ಪ್ರಕ್ರಿಯೆಯಗಳ ವಿಳ೦ಬದ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ 
ಗಮನ ಸೆಳೆಯವುದು. 


ಕಾರ್ಯದರ್ಶಿ(ಪು) 


NR 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(wWww.kar.nic.in/kla) 


